ಕರ್ನಾಟಿಕ ವಿಧಾನ ಪರಿಷತ್ತು 
17 ಚುಕ್ಯ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 302 
ಸದಸ್ಯರ ಹೆಸರು ಕೀ ಬಿ.ಜಿ. ಪಾಟೀಲ (ಸಳೀಯ ಸಂಸ್ಥೆಗಳ ಕ್ನೇತು 
ಉತ್ತರಿಸಬೇಕಾದ ದಿನಾಂಕ 09.12.2020 
4 | ಉತ್ತರಿಸುವಸಚಿವರು ಕಂದಾಯ ಸಚಿವರು 
= 
ಕ ಪ್ರಶ್ನೆ Wa ಉತ್ತರ 
0. —————— 
ಅ) |ಕಲಬುರಗಿ ಮತ್ತು ಯಾದಗಿರಿ | ಕಲಬುರಗಿ ಜಿಲ್ಲೆಯಲ್ಲಿ ಕಮಲಾಪುರ, ಕಾಳಗಿ ಶಹಾಬಾದ್‌ 


ಜಿಲ್ಲೆಗಳಲ್ಲಿ ಘೋಷಣೆ ಮಾಡಲಾಗಿ 
ರುವ ಹೊಸ ತಾಲ್ಲೂಕುಗಳೆಷ್ಟು 
(ತಾಲ್ಲೂಕುವಾರು " ಮಾಹಿತಿ 
ವೀಡುವುದು) 


ಹಾಗೂ ಯಡ್ರಾಮಿ ಹೊಸ ತಾಲ್ಲೂಕುಗಳು ರಚನೆಯಾಗಿವೆ. 
ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಠಕಲ್‌, ವಡಗೇರಾ ಮತ್ತು 
ಹುಣಸಗಿ ಹೊಸ ತಾಲ್ಲೂಕುಗಳು ರಚನೆಯಾಗಿವೆ 


ಆ) 


ಈ ಹೊಸ ತಾಲ್ಲೂಕು ಕೇಂದ್ರಗಳಲ್ಲಿ 
ಸಂಬಂಧಪಟ್ಟಿ ಕಛೇರಿಗಳನ್ನು 
ಪ್ರಾರಂಭಿಸಲಾಗಿದೆಯೇ; 
ಪಾರಂಬಿಸಿದ್ದರೆ, . ಯಾವ ಯಾವ 
ಕಛೇರಿಗಳು ಆರಂಭಗೊಂಡಿವೆ; 
(ವಿವರ ನೀಡುವುದು) 


ಹೊಸ ತಾಲೂಕು ಕೇಂದ್ರಗಳಲ್ಲಿ ಪ್ರಾರಂಭಿಸಿರುವ ಕಚ್‌ರಿ| 
ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


[| 


ಹೊಸ ತಾಲ್ಲೂಕು ಕೇಂದ್ರಗಳಿಗೆ 
ಅಗತ್ಯವಾದ ಸೌಲಭ್ಯ ಒದಗಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ಸಮಗ್ರ ವಿವರ 
ನೀಡುವುದು) 


8.4 


ನೂತನ ತಾಲ್ಲೂಕುಗಳ ಕಾರ್ಯಾರಂಭ ಮಾಡಲು | 
ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು 
ಕಂದಾಯ: ಇಲಾಖೆಯಿಂದ ಬಿಡುಗಡೆ ಮಾಡಿದ 
ಅನುದಾನದ ವಿವರ ಕೆಳಕಂಡಂತಿದೆ. 
Tವಿಡುಗೆಡೆ ಮಾಡಿದ ಅನುದಾನ 


ವರ್ಷ 


ಪ್ರತಿ ತಾಲ್ಲೂಕಿಗೆ ರೂ.1000 ಲಕ್ಷ 
3 ತಾಲ್ಲೂಕಿಗೆ ರೂ.1000 ಲಕ್ಷ _ 


2017-18 
2018-19 
2019-20 
2020-21 


ಪ್ರತಿ ತಾಲ್ಲೂಕಿಗೆ ರೂ.5.00 ಲಕ್ಷ 
ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ 
ಒದಗಿಸಿರುವ ಅನುದಾನದನ್ವಯ 
ಬಿಡುಗಡೆ ಮಾಡಲು ಕ್ರಮವಹಿಸ 
ಲಾಗುತ್ತಿದೆ. 


= 


ಸಂಖ್ಯೆ ಕಂಇ/41/ಎಲ್‌ಆರ್‌ಡಿ/2020 


\ 
(ಆರ್‌.ಅಶೋಕ) 


ಕಂದಾಯ ಸಚಿವರು 


